ಕರ್ನಾಟಕ ವಿಧಾನ ಪರಿಷತು. 


ಚುಕೆ, ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 960 
ಮಾನ್ಯ ಸದಸ್ಯರ ಹೆಸರು ಶ್ರೀ ಆರ್‌.ಬಿ.ತಿಮ್ನಾಪೂರ 
- ಉತ್ತರಿಸಬೇಕಾದ ದಿನಾಂಕ 15.03.2021 
ಉತ್ತರಿಸಬೇಕಾದ ಸಚಿವರು. ಆರೋಗ್ಯ ಮತ್ತು ಕುಟಿಲಬ ಕಲ್ಯಾಣ ಹಾಗೂ 
} ಮೈದ್ಯಕೀಯ ಶಿಕಣ ಸಚಿವರು. 

ಶ್ರ. ಸಂ] `'ಪುಶ್ನೆಗಳು ಉತ್ತರ 7] 

ಅ) .| ಬಾಗಲಕೋಟೆ ಜಿಲ್ಲೆಯಲ್ಲಿ ಕೋವಿಡ್‌-19ರ | ಬಾಗಲಕೋಟೆ ಜಿಲ್ಲೆಯಲ್ಲಿ ಕೋವಿಡ್‌-19 ನಿರ್ವಹಣ 
ಸಲುವಾಗಿ ಎಷ್ಟು ಹಣವನ್ನು ಖರ್ಚು | ಹಾಗೂ ಚಿಕಿತ್ಸೆಗಾಗಿ ಒಟಾ, ರೆ ರೂ.861.16 ಲಕ್ಷಗಳನ್ನು 
ಮಾಡಲಾಗಿದೆ; (ತಾಲ್ಲೂಕುವಾರು ವಿವರ | ಖರ್ಚು ಮಾಡಲಾಗಿದೆ. 
ಒದಗಿಸುವುದು) ' 

ಆ) |ಎಷ್ಟು, ಜನ ರೋಗಿಗಳಿಗೆ ಚಿಕಿತ್ತೆ| ಬಾಗಲಕೋಟಿ ಜಿಲ್ಲೆಯಲ್ಲಿ ಇದುವರೆಗೂ 6902 | 
ನೀಡಲಾಗಿದೆ; ಚಿಕಿತ್ಸಾ 'ಉಪಕರಣಗಳಿಗೆ ಕೋವಿಡ್‌-19 ಸೋಂಕಿತರಿಗೆ ಚಿಕಿತ್ಸೆ ನೀಡಲಾಗಿದೆ. 
ಎಷ್ಟು ವೆಚ್ಚ ಮಾಡಲಾಗಿದೆ; ಕೋವಿಡ್‌-19 ಚಿಕಿತ್ಸೆಗಾಗಿ ಅಗತ್ಯವಿರುವ 

ಉಪಕರಣಗಳ ಖರೀದಿಗಾಗಿ ರೂ.616.57 ಅಕಗಳನ್ನು 
ವೆಚೆ ಮಾಡಲಾಗಿದೆ. 

ಇ) |ಚಿಕಿತ್ಸೆ ಫಲಕಾರಿಯಾಗದೆ ಮೃತರಾದವರ ಬಾಗಾಫಾಪ ಜಿಲ್ಲೆಯಲ್ಲಿ ' ಇದುವರೆವಿಗೂ 
ಸಂಖ್ಯೆ ಎಷ್ಟು; ಪ್ರತಿ ಮೃತ ಪ್ರಕರಣದಲ್ಲೂ | ಕೋವಿಡ್‌-19 ಸೋಂಕಿವಿಂದ 135 ಜನರು 
ವ್ಯಯಿಸಿದ ವೆಚ್ಚವೆಷ್ಟು? ಮೃತಪಟ್ಟಿರುತ್ತಾರೆ. ಜಿಲ್ಲಾ ಆಸ್ಪತ್ರೆ ಹಾಗೂ 

| ತಾಲ್ಲೂಕು ` ಆಸ್ಪತ್ರೆಗಳಲ್ಲಿ ಉಚಿತವಾಗ ಚಿಕಿತ್ಸ 
ನೀಡಲಾಗಿದೆ. ; 

ಸಂಖ್ಯೆ: ಆಕುಕ 20 ಎಸ್‌.ಟಿ.ಕ್ಕೂ 2021 


ಕಸೌಧಾಕರ್‌ 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ 
ವೈದ್ಯಕೀಯ ಶಿಕಣ ಸಚಿವರು 


